ಲಿಖಿತ ಮೂಲಕ ಉತರಿಸುವ ಪುಶ್ನೆ 


ಕರ್ನಾಟಿಕ ಪರಿಷತ್ತು 
ನೂರ ನಲವತ್ತೊಂದನೆಯ ಅಧಿವೇಶನ 
ಶುಕ್ರವಾರ, ದಿನಾ೦ಕ: 25ನೇ ಸಷ್ಟ೦ಬರ್‌, 2020 


ಗ್ರಾಮರಠಾಣಾ ವ್ಯಾಪ್ಲಿ ಮೀರಿ ಕಟ್ಟಿಡಗಳು ನಿರ್ಮಾಣವಾಗಿರುವ ಬಗ್ಗೆ 
ಶ್ರೀ ಎಸ್‌. ರವಿ (ಸ್ಥಳೀಯ ಸಂಸ್ಥೆಗಳಿಂದ ಚುನಾಯಿತರಾದವರು) - 


690 (677) ಮಾನ್ಯ ಗ್ರಾಮೀಣಾಭಿವೃದ್ದಿ ಮತ್ತು ಪಂಚಾಯತ್‌ ರಾಜ್‌ ಸಚಿವರು ಈ ವಿಷಯಗಳನ್ನು 
ದಯವಿಟ್ಟು ತಿಳಿಸುವರೆ:- 


(ಅ) ಜನಸಂಖ್ಯಾ ಹೆಚ್ಚಳದಿಂದಾಗಿ ಗ್ರಾಮೀಣ ಬಾಗದ ಘೋಷಿತ ಗ್ರಾಮಠಾಣಾ ಪ್ರದೇಶ ವ್ಯಾಪ್ಲಿ ಮೀರಿ 
ಕಟ್ಟಡಗಳು ನಿರ್ಮಾಣವಾಗಿರುವುದು ಸರ್ಕಾರದ ಗಮನಕ್ಕೆ ಬಂದಿದೆಯೇ; 


(ಆ) ಗ್ರಾಮಠಾಣಾ ವ್ಯಾಪ್ಲಿಯ ಹೊರಗೆ ನಿರ್ಮಾಣ ಮಾಡಿಕೊಂಡಿರುವ ಕೃಷಿ ಭೂಮಿಯ ಅಘೋಷಿತ 
ಪಾರಂಪರಿಕ ವಿಸೃತ ಗ್ರಾಮರಠರಾಣಾ ಕಟ್ಟಿಡಗಳಿಗೆ ಯಾವುದೇ ಸಾರ್ವಜನಿಕ ಸೌಲಭ್ಯಗಳು ಸಿಗದೆ, 
ಗ್ರಾಮೀಣ ಜನತೆ ವಂಚಿತರಾಗುತ್ತಿರುವುದನ್ನು ಸರ್ಕಾರವು ಗಂಭೀರವಾಗಿ ಪರಿಗಣಿಸಿದೆಯೇ; 


(ಇ) ಈಗಾಗಲೇ ನಿರ್ಮಾಣ ಮಾಡಿಕೊಂಡಿರುವ ಪಾರಂಪರಿಕ ಕೃಷಿಭೂಮಿಯಲ್ಲಿನ ಕಟ್ಟಡಗಳಿಗೆ ವಿಸ್ತಂತ 
ಗ್ರಾಮರಠಾಣಾ ಪ್ರದೇಶ ಎಂದು ಘೋಷಿಸುವ ಉದ್ದೇಶಕ್ಕಾಗಿ ಒ೦ದು ಬಾರಿ ಬಿನಾಯಿತಿ ನೀಡಿ 
ಸಕ್ರಮಗೊಳಿಸುವ ವಿಧೇಯಕ ಮಂಡಿಸಲು ಸರ್ಕಾರಕ್ಕೆ ನಿರ್ಬಂಧಗಳಿವೆಯೆ; (ವಿವರ ನೀಡುವುದು) 


(ಈ) ಸಾರ್ವತ್ರಿಕ, ಸಾಮಾಜಿಕ ನ್ಯಾಯ ದೃಷ್ಟಿಯಿಂದ ಕೃಷಿಭೂಮಿಯಲ್ಲಿ ನಿರ್ಮಾಣಗೊಂಡಿರುವ 
ಮನೆಗಳವರೆಗೂ ನಿಗದಿತ ಮಿತಿಯೊಳಗೆ ಕೃಷಿ ಭೂಮಿಯಲ್ಲಿನ ಅಘೋಷಿತ ಪಾರಂಪರಿಕ ವಿಸ್ತೃತ 
ಗ್ರಾಮರಠಾಣಾ ಕಟ್ಟಡಗಳಿಗೆ ವಿಸ್ಸತ ಗ್ರಾಮಠಾಣಾ ಪ್ರದೇಶ ಎಂದು ಶಾಸನ ರಚಿಸಿ ಗ್ರಾಮೀಣ ಜನತೆಗೆ 
ಅವಕಾಶ ಮಾಡಿಕೊಡಲು ಸರ್ಕಾರ ಬದ್ಮವಾಗಿದೆಯೇ? 


